ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಕೆ.ಎಸ್‌.ಆರ್‌.ಟಿ.ಸಿ. ಮತ್ತು ಬಿ.ಎಂ.ಟಿ.ಸಿ. ಸಂಸ್ಥೆಗಳು ಸತತ ನಷ್ಟದಲ್ಲಿದ್ದು, ವಿದ್ಯುತ್‌ ಚಾಲಿತ ಬಸ್ಸುಗಳನ್ನು ಉಪಯೋಗಿಸುವ ಬಗ್ಗೆ 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
303 (203) ಮಾನ್ಯ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ವಿದೇಶಗಳಲ್ಲಿ ಹಾಗೂ ದೇಶದಲ್ಲಿ ಹಲವಾರು ಕಡೆ ವಿದ್ಯುತ್‌ ಚಾಲಿತ ಬ್ಯಾಟರಿಗಳ ಮುಖಾಂತರ ನಡೆಯುವ ವಾಹನಗಳನ್ನು 
ಬಳಕೆ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಬಂದಿದ್ದಲ್ಲಿ, ದುಬಾರಿ ಬೆಲೆಯ ಡೀಸೆಲ್‌ ಬಳಕೆಗಿಂತ ವಿದ್ಯುತ್‌ ಚಾಲಿತ ಬ್ಯಾಟರಿ ಬಸ್ಸುಗಳನ್ನು ಖರೀದಿಸುವ ಯೋಜನೆ 
ಸರ್ಕಾರಕ್ಕಿದೆಯೇ ; 


(ಇ) ಈ ತರಹದ ವಿದ್ಯುತ್‌ ಚಾಲಿತ ಬ್ಯಾಟರಿ ಬಸ್ಸುಗಳನ್ನು ನಿರ್ಮಾಣ ಮಾಡುತ್ತಿರುವ ಕಂಪನಿಗಳ ಹೆಸರೇನು ಹಾಗೂ ಪ್ರತಿ ಬಸ್ಸಿಗೆ 


ತಗಲುವ ಅಂದಾಜು ವೆಚ್ಚವೆಷ್ಟು ? 


